ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 21ನೇ ಸೆಪ್ಟೆಂಬರ್‌, 2020 


ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮದಡಿ ಕೆಲಸ ನಿರ್ವಹಿಸುತ್ತಿರುವ ನೌಕರರಿಗೆ ಸಂಬಳ ನೀಡದಿರುವ ಕುರಿತು 
ಶ್ರೀ ಕೆ. ಗೋವಿಂದರಾಜ್‌(ವಿಧಾನಸಭೆಯಿಂದ ಚುನಾಯಿತರಾದವರು) - 
24 (108) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ರಾಜ್ಯದಲ್ಲಿ ಮಧ್ಯಾಹ್ನದ ಬಿಸಿಯೂಟ (Midday Meal) ಕಾರ್ಯಕ್ರಮದಡಿ ಕೆಲಸ ನಿರ್ವಹಿಸುತ್ತಿರುವ ನೌಕರರಿಗೆ ಕಳೆದ 
ಏಪ್ರಿಲ್‌ ತಿಂಗಳಿನಿಂದ ಸಂಬಳ ನೀಡದಿರುವುದು ನಿಜವೇ; 


(ಆ) ಈ ಅರೆಕಾಲಿಕ ನೌಕರರ ಸಂಬಳ ತಿಂಗಳಿಗೆ ರೂ. 2,600/- ರಿಂದ ರೂ. 2,700 ಆಗಿದ್ದು, ಕೋವಿಡ್‌-19ರ ಐಸೋಲೇಷನ್‌ 
ಕೇಂದ್ರಗಳಲ್ಲಿ ಕೆಲಸ ನಿರ್ವಹಿಸಿದ್ದು, ವಿದ್ಯಾರ್ಥಿಗಳಿಗೆ ಆಹಾರ ಪದಾರ್ಥಗಳ ಕಿಟ್‌ಗಳನ್ನು ಹಂಚಿಕೆ ಮಾಡಿದ್ದರೂ ಇವರುಗಳಿಗೆ 
ಮಿಡ್‌ ಡೇ ಸಂಬಳವನ್ನಾಗಲೀ ಅಧವಾ ಲಾಕ್‌ಡೌನ್‌ ಸಂಬಂಧದ ಪರಿಹಾರವನ್ನಾಗಲೀ ನೀಡಿಲ್ಲದಿರುವುದಕ್ಕೆ ಕಾರಣಗಳೇನು; 
(ವಿವರ ನೀಡುವುದು) 


(ಇ) ಇವರುಗಳನ್ನು ಪೂರ್ಣಕಾಲಿಕ ನೌಕರರೆಂದು ಪರಿಗಣಿಸಿ, ಕನಿಷ್ಠ ಸಂಬಳ, ಸೇವಾ ಭದ್ರತೆ, ಆರೋಗ್ಯ ಭತ್ಯೆ ಹಾಗೂ ಪಿಂಚಣಿ 
ಸೌಲಭ್ಯ ದೊರಕಿಸಿಕೊಡುವುದು ಮುಖ್ಯವಾಗಿದ್ದು, ಈ ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮವೇನು? (ವಿವರ ನೀಡುವುದು) 


